ಕರ್ನಾಟಿಕ ವಿಧಾನ ಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವಬೇಶನ 


ಚುಕೆ ರಹಿತ ಪ್ರಶ್ನೆ 
ದಿನಾ೦ಕ: 12-03-2021 ಪ್ರಶ್ನೆ ಸಂಖ್ಯೆ: 932 (1237) 
ಸದಸ್ಯರ ಹೆಸರು ಮತ್ತು ಕ್ಲೇತು: ಶ್ರೀ ಯು.ಬಿ. ವೆಂಕಟೇಶ್‌ (ನಾಮನಿರ್ದೇಶನ) 
ಉತ್ತರ ನೀಡಬೇಕಾದ ದಿನಾಂಕ: 12-03-2021 
ಉತರಿಸುವ ಸಚಿವರು: ಕೃಷಿ ಸಚಿವರು 


ವಿಷಯ: ಕೃಷಿಇಲಾಖೆಯಲ್ಲಿ 371 (ಜೆ)ರಂತೆ ಜೀಷ್ಠತಾ ಪಟ್ಟೆ ಪ್ರಕಟಿಸುವ ಬಗ್ಗೆ 


(ಅ) ಅನುಚ್ಛೇದ 371(ಜೆ) ತಿದ್ದುಪಡಿಯಾದ ನಂತರ ಕೃಷಿ ಇಲಾಖೆಯಲ್ಲಿ ದಿನಾಂಕ: 
01.01.2013ರ ಕರಡು ಪತ್ರಿ ನಿಯಮದ ಪ್ರಕಾರ ಜೀಷ್ಠತಾ ಪಟ್ಟೆಯನ್ನು ಮಾಡದೇ ಇರುವುದು 
ಸರ್ಕಾರದ ಗಮನಕೆೆ ಬಂದಿದೆಯೇ; 


(ಆ) ಬಂದಿದ್ದಲ್ಲಿ ಯಾವ ಕಾರಣಕ್ಕಾಗಿ 7 ವರ್ಷಗಳಿಂದ ಮಾಡಿಲ್ಲ ; ಸದರಿ ಜೀಷ್ಠ್ಮತಾ 
ಪಟ್ಟಿಯನ್ನು ಮಾಡದೇ ಇರುವುದರಿಂದ ಬೆಂಗಳೂರಿನ ಕೇಂದ್ರ ಕಛೇರಿಯಲ್ಲಿ ಕೆಲಸ 
ನಿರ್ವಹಿಸುತ್ತಿರುವ 371 (ಜಿ) ಅಡಿಯಲ್ಲಿ ಮುಂಬಡಿಗೆ ಅರ್ಹರಿರುವ ಕಲ್ಯಾಣ ಕರ್ನಾಟಿಕ 
ಬಾಗದ ನೌಕರರು ಮುಂಬಡ್ಡಿಯಿ೦ಂದ ವಂಚಿತರಾಗಿರುವುದು ಸರ್ಕಾರದ ಗಮನಕ್ಕೆ 
ಬಂದಿದೆಯೇ; 


(ಇ) ಹಾಗಿದ್ದಲ್ಲಿ ಯಾವ ಕಾಲಮಿತಿಯೊಳಗೆ ಮುಂಬಡ್ತಿ ನೀಡಲಾಗುವುದು? (ಸಂಪೂರ್ಣ 
ವಿವರ ನೀಡುವುದು) 


